Kerala Gazette No . 9 dated 4th March 2014 . 
PART I 


Section ji 


SRNMENT 


abdakವನ್ನು 


1 OF KER 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಜಿ ) ಇಲಾಖೆ 


ಅಧಿಸೂಚನೆ 


ನಂಬ 24217/ ಲೆಗ್ . ಜಿ2/ 2011 /ಕಾನೂನು, 


ತಿರುವನಂತಪುರಂ , 2011 , ಡಿಸೆಂಬರ್ ! 

1933 ಅಗ್ರಹಾಯನ 10. 


2011 ನವೆಂಬರ್ 30ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಸಿ. ಕೆ. ಪದ್ಮಾಕರನ್ , 
ಕಾನೂನು ಖಾತೆ ವಿಶೇಷ ಕಾರ್ಯದರ್ಶಿ. 


2011ರ 59ನೇ ನಂಬ್ರ ಅಧ್ಯಾದೇಶ 
2011ರ ಕೊಚ್ಚಿ ವಿಜ್ಞಾನ -ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ (ತಿದ್ದುಪಡಿ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೆರಡನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 

ಪ್ರಖ್ಯಾಪಿಸಲ್ಪಟ್ಟಿತು. 
1986ರ ಕೊಚ್ಚಿ ವಿಜ್ಞಾನ- ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ ಅಧಿನಿಯಮವನ್ನು ಮತ್ತಷ್ಟು 

ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧ್ಯಾದೇಶ 
ಪೀಠಿಕೆ - 1986ರ ಕೊಚ್ಚಿ ವಿಜ್ಞಾನ - ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ ಅಧಿನಿಯಮವನ್ನು 
( 1986ರ 31) ಇನ್ನು ಮುಂದಿನ ಅಗತ್ಯಗಳಿಗಾಗಿ ಮತ್ತೂ ತಿದ್ದುಪಡಿಮಾಡುವುದು 
ಯುಕ್ತವಾಗಿರುವುದರಿಂದಲೂ ; 

* ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದ ಹಾಗು ತಾನು 
ತುರ್ತು ಕ್ರಮ ಕೈಗೊಳ್ಳುವ ಅವಶ್ಯಕವಾದ ಸನ್ನಿವೇಶವು ಜಾರಿಯಲ್ಲಿದೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ ; 

ಈಗ, ಆದುದರಿಂದ, ಭಾರತ ಸಂವಿಧಾನದ 213ನೇ ಅನುಚ್ಛೇದದ ಖಂಡ (1) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ, ಕೇರಳ ರಾಜ್ಯಪಾಲರು, ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ -(1) ಈ ಅಧ್ಯಾದೇಶವನ್ನು 2011ರ, ಕೊಚ್ಚಿ 
ವಿಜ್ಞಾನ- ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ ( ತಿದ್ದುಪಡಿ) ಅಧ್ಯಾದೇಶವೆಂದು ಕರೆಯಬಹುದು. 

( 2) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
2. 1986ರ 31ನೇ ಅಧಿನಿಯಮವನ್ನು ತಾತ್ಕಾಲಿಕವಾಗಿ ತಿದ್ದುಪಡಿಮಾಡತಕ್ಕದ್ದು. 
ಈ ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ, 1986ರ ಕೊಚ್ಚಿ ವಿಜ್ಞಾನ- ತಂತ್ರಜ್ಞಾನ 
ವಿಶ್ವವಿದ್ಯಾನಿಲಯ ಅಧಿನಿಯಮಕ್ಕೆ ( 1986ರ 31) ( ಇದರ ನಂತರ ಪ್ರಧಾನ 
ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವ) 3, 4, 5 ಎಂಬೀ ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿರುವ 
ತಿದ್ದುಪಡಿಗಳಿಗೆ ವಿಧೇಯವಾಗಿ ಪ್ರಾಬಲ್ಯವಿರುವುದಾಗಿದೆ . 


3. 17ನೇ ವಿಭಾಗ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 17ನೇ ವಿಭಾಗದಲ್ಲಿ, 

(i) (1) ನೇ ಉಪ- ವಿಭಾಗದಲ್ಲಿ, 

( ಎ) ( viii) ನೇ ಐಟಂನಲ್ಲಿ ಒಬ್ಬ ವ್ಯಕ್ತಿಯು ಅಧ್ಯಾಪಕನೂ ಆಗಿರತಕ್ಕದ್ದು” 
ಎಂಬ ಪದಗಳ ಬದಲು “ ಒಬ್ಬ ವ್ಯಕ್ತಿಯು 19ನೇ ವಿಭಾಗದಲ್ಲಿ ಆಯ್ಕೆಮಾಡಲ್ಪಡುವ ಸದಸ್ಯರು 
ಎಂಬ ಶೀರ್ಷಿಕೆಯ ಕೆಳಗೆ ( V) ನೇ ಐಟಂ ಪ್ರಕಾರ ಸೆನೆಟಿಗೆ ಆಯ್ಕೆಮಾಡಲ್ಪಟ್ಟ ಒಬ್ಬ 
ವಿಶ್ವವಿದ್ಯಾನಿಲಯ ಪ್ರೊಫೆಸರರೂ ಆಗಿರತಕ್ಕದ್ದು ” ಎಂಬ ಪದಗಳನ್ನೂ , ಅಂಕೆಗಳನ್ನೂ ಹಾಗೂ 
ಆವರಣವನ್ನೂ ಸೇರಿಸತಕ್ಕದ್ದು; 

( ಬಿ) (xiv) ನೇ ಐಟಂನ ಬದಲು ಇನ್ನು ಹೇಳುವ ಐಟಂನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 


ವಿ 


. 


( xiv ) ಸೆನೆಟಿನ ವಿದ್ಯಾರ್ಥಿ ಪ್ರತಿನಿಧಿಗಳಿಂದ ಸರಕಾರ ನಾಮನಿರ್ದೇಶನ ಮಾಡುವ 
ಒಬ್ಬ ವಿದ್ಯಾರ್ಥಿ.”; 


( ii) ( 2) ನೇ ಉಪವಿಭಾಗದಲ್ಲಿ 


( ಎ) “ ಅರ್ಹರಾಗಿರದ ” ಎಂಬ ಪದಗಳ ಬದಲು ಅರ್ಹರಾಗಿರುವ ” ಎಂಬ 
ಪದಗಳನ್ನು ಸೇರಿಸತಕ್ಕದ್ದು; 

( ಬಿ) ಎರಡನೇ ಕ್ಲುಪ್ತ ನಿಬಂಧನೆಯ ಬದಲು ಇನ್ನು ಹೇಳುವ ಕ್ಲುಪ್ತ 
ನಿಬಂಧನೆಯನ್ನು ಸೇರಿಸತಕ್ಕದ್ದು; ಅದೇನೆಂದರೆ : 

“ ಅದೂ ಅಲ್ಲದೆ 17ನೇ ವಿಭಾಗದ (1 ) ನೇ ಉಪ- ವಿಭಾಗದ ಕೆಳಗೆ ಸರಕಾರ 
ನಾಮನಿರ್ದೇಶನ ಮಾಡುವ ಸದಸ್ಯರಿಗೆ ಸರಕಾರದ ಇಷ್ಟಪರ್ಯಂತ ಪದದಲ್ಲಿರತಕ್ಕದ್ದು.”. 

4 . 19ನೇ ವಿಭಾಗದ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 19ನೇ 
ವಿಭಾಗದಲ್ಲಿ , 


(i) “ ಎಕ್ಸಾಫೀಶಿಯೋ ಸದಸ್ಯರು ಎಂಬ ಶೀರ್ಷಿಕೆಯ ಕೆಳಗೆ ಐಟಂ (v) ರಲ್ಲಿ 
“ಕೊಚ್ಚಿ ಮೇಯರ್ ” ಎಂಬ ಪದಗಳಿಗೆ ಬದಲು “ಕೊಚ್ಚಿ ಮೇಯರ್ ಹಾಗೂ ಕಳಮಕ್ಕೇರಿ 
ಮುನಿಸಿಪಾಲಿಟಿಯ ಚೇರ್‌ಪರ್ಸನ್ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 


(ii) ಇತರ ಸದಸ್ಯರು ಎಂಬ ಶೀರ್ಷಿಕೆಯ ಕೆಳಗೆ, 

( ಎ) (iv) ನೇ ಐಟಂನ ಬದಲು ಇನ್ನು ಹೇಳುವ ಐಟಂನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 


(iv ) ಉನ್ನತ ಶಿಕ್ಷಣ ವಲಯದಿಂದ ಸರಕಾರ ನಾಮನಿರ್ದೇಶನ ಮಾಡುವ ಆರು 
ತಜ್ಞರು, ಅವರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗದಿಂದಿರುವ ವ್ಯಕ್ತಿ ಹಾಗೂ ಒಬ್ಬ 
ಮಹಿಳೆಯೂ ಆಗಿರತಕ್ಕದ್ದು.”; 

( ಬಿ) (iv) ನೇ ಐಟಂನ ನಂತರ ಇನ್ನು ಹೇಳುವ ಕ್ಲಿಪ್ತ ನಿಬಂಧನೆಯನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ: 

“ ಆದರೆ ಸರಕಾರ ನಾಮನಿರ್ದೇಶನ ಮಾಡುವ ಸದಸ್ಯರಿಗೆ ಸರಕಾರದ ಇಷ್ಟಪರ್ಯಂತ 
ಪದದಲ್ಲಿರಬಹುದಾಗಿದೆ.”, 

(೩) (V) ನೇ ಐಟಂನ್ನು ಬಿಟ್ಟುಬಿಡತಕ್ಕದ್ದು. 
5. ವಿಶೇಷ ಉಪಬಂಧ - ಪ್ರಧಾನ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ , ಈ 
ಅಧ್ಯಾದೇಶದ ಪ್ರಾರಂಭ ದಿನಾಂಕದಲ್ಲಿ, ಪ್ರಧಾನ ಅಧಿನಿಯಮದ 17ನೇ ವಿಭಾಗದ (1)ನೇ 
ಉಪ- ವಿಭಾಗದ (viii) ನೇ ಹಾಗೂ ( xiv ) ನೇ ಐಟಂಗಳ ಪ್ರಕಾರ, 19ನೇ ವಿಭಾಗದ ಇತರ 
ಸದಸ್ಯರು ಎಂಬ ಶೀರ್ಷಿಕೆಯ ಕೆಳಗಿನ (iv ) ನೇ ಹಾಗೂ ( v ) ನೇ ಐಟಂಗಳ ಪ್ರಕಾರ 
ಪದಾಧಿಕಾರಕ್ಕೆ ನಾಮನಿರ್ದೇಶಿಸಿದ ಈಗಿನ ಸದಸ್ಯರು ಪದಾಧಿಕಾರವನ್ನು ವಹಿಸುವುದು ಈ 
ಅಧ್ಯಾದೇಶದ ನಿಬಂಧನೆಗಳ ಪ್ರಕಾರ ಕೊನೆಗೊಳ್ಳುವುದು. 


ಎಂ . ಪಿ . ಎಚ್. ಫಾರೂಕ್, 

ರಾಜ್ಯಪಾಲರು. 


